


ಅಧಿಕೃತವಾಗಿ ಪ್ರಕಟಿಸಲಾದುದು 


Volume 149 Bangalore, Thursday, March 6, 2014 ( Phalguna 15, Shaka Varsha 1935) Issue 10 
ಭಾಗ ೪ಎ 
ರಾಜ್ಯದ ವಿಧೇಯಕಗಳ ಮತ್ತು ಅವುಗಳ ಮೇಲೆ ಪರಿಶೀಲನಾ ಸಮಿತಿಯ ವರದಿಗಳು, ರಾಜ್ಯದ 
ಅಧಿನಿಯಮಗಳು ಮತ್ತು ಅಧ್ಯಾದೇಶಗಳು, ಕೇಂದ್ರದ ಮತ್ತು ರಾಜ್ಯದ ಶಾಸನಗಳ ಮೇರೆಗೆ ರಾಜ್ಯ ಸರ್ಕಾರವು 
ಹೊರಡಿಸಿದ ಸಾಮಾನ್ಯ ಶಾಸನಬದ್ದ ನಿಯಮಗಳು ಮತ್ತು ರಾಜ್ಯಾಂಗದ ಮೇರೆಗೆ ರಾಜ್ಯಪಾಲರು ಮಾಡಿದ 
ನಿಯಮಗಳು, ಹಾಗೂ ಕರ್ನಾಟಕ ಉಚ್ಛ ನ್ಯಾಯಾಲಯವು ಮಾಡಿದ ನಿಯಮಗಳು 


ಇಂಧನ ಸಚಿವಾಲಯ 
ಅಧಿಸೂಚನೆ 

ಸಂಖ್ಯೆ: ಇಎನ್‌ 03 ಸಮನ್ವಯ 2014 ಬೆಂಗಳೂರು, ದಿನಾಂಕ: 01-02-2014 
ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತದ ಮೆಮೊರ್ಕಾಂಡಮ್‌ ಆಫ್‌ ಅಸೋಸಿಯೇಷನ್‌ ಮತ್ತು ಆರ್ಟಿಕಲ್ಸ್‌ ಆಫ್‌ ಅಸೋಸಿಯೇಷನ್‌ನ 
ಆರ್ಟಿಕಲ್‌ 30 () (ಎ) ೬ (ಬಿ)ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಶ್ರೀ ಡಿ.ಕೆ.ಶಿವಕುಮಾರ್‌, ಮಾನ್ಯ ಇಂಧನ ಸಚಿವರು ಇವರನ್ನು ಕರ್ನಾಟಕ 
ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತದ ನಿರ್ದೇಶಕರ ಮಂಡಳಿಯ ನಿರ್ದೇಶಕರು ಹಾಗೂ ಅಧ್ಯಕ್ಷರನ್ನಾಗಿ (ಶ್ರೀ ಸಿದ್ದರಾಮಯ್ಯ, ಮಾನ್ಯ ಮುಖ್ಯಮಂತ್ರಿಗಳು 

ಇವರ ಸ್ಥಾನದಲ್ಲಿ) ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಕ ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ, ಮತ್ತು ಅವರ ಹೆಸರಿನಲ್ಲಿ, 
ಎ.ಎ.ಚಪ್ಪರಬಂದ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಇಂಧನ ಇಲಾಖೆ. 


ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಲಾ 108 ಎಲ್‌ಎಜಿ 2013, ಬೆಂಗಳೂರು, ದಿನಾಂಕ: 28ನೇ ಜನವರಿ, 2014. 


ಶ್ರೀಟಿ.ಎಂ.ಶಿವಾನ೦ದ, ಅಪರ ಸರ್ಕಾರಿ ವಕೀಲರು, ಗಂಗಾವತಿ ತಾಲ್ಲೂಕು, ಕೊಪ್ಪಳ ಜಿಲ್ಲೆ - ಇವರನ್ನು ಈ ತಕ್ಷಣದಿಂದ ಜಾರಿಗೆ ಬರುವಂತೆ 
ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಗಳು, 1977ರ ನಿಯಮ 5(6)ರಡಿಯಲ್ಲಿ ಅಪರ ಸರ್ಕಾರಿ ವಕೀಲರ 
ಹುದ್ದೆಯಿಂದ ಬಿಡುಗಡೆ ಮಾಡಲಾಗಿದೆ ಹಾಗೂ ಸದರಿಯವರಿಗೆ ಒಂದು ತಿಂಗಳ ನೋಟೀಸ್‌ನ ಬದಲು ಒಂದು ತಿಂಗಳ ರಿಟೇನರ್‌ ಫೀ ಮಂಜೂರು 
ಮಾಡಲಾಗಿದೆ. 


೧.೧, 85 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌.ಎಸ್‌.ಜಯರಾಮು, 
P.R. 86 ಸರ್ಕಾರದ ಅಧೀನ ಕಾರ್ಯದರ್ಶಿ (ಆಡಳಿತ-2), 


ಹ ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ. 


(೩೧೩) 


೩೧೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೬, ೨೦೧೪ ಭಾಗ ೪ಎ 





ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಲಾ 107 ಎಲ್‌ಎಜಿ 2013, ಬೆಂಗಳೂರು, ದಿನಾಂಕ: 29ನೇ ಜನವರಿ, 2014. 


ಶ್ರೀ ಪಾಟೀಲ್‌ ಸಿದ್ದಾರೆಡ್ಡಿ, ಜಿಲ್ಲಾ ಸರ್ಕಾರಿ ವಕೀಲರು, ಬಳ್ಳಾರಿ ಜಿಲ್ಲೆ - ಇವರನ್ನು ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಕರ್ನಾಟಕ ಕಾನೂನು 
ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಗಳು, 1977ರ ನಿಯಮ 5(6)ರಡಿಯಲ್ಲಿ ಜಿಲ್ಲಾ ಸರ್ಕಾರಿ ವಕೀಲರ ಹುದ್ದೆಯಿಂದ ಬಿಡುಗಡೆ 
ಮಾಡಲಾಗಿದೆ ಹಾಗೂ ಸದರಿಯವರಿಗೆ ಒಂದು ತಿಂಗಳ ನೋಟೀಸ್‌ನ ಬದಲು ಒಂದು ತಿಂಗಳ ರಿಟೇನರ್‌ ಫೀ ಮಂಜೂರು ಮಾಡಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌.ಎಸ್‌.ಜಯರಾಮು, 
P.R. 87 ಸರ್ಕಾರದ ಅಧೀನ ಕಾರ್ಯದರ್ಶಿ (ಆಡಳಿತ-2), 
6.0.25 ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ. 


ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಂಇ 268 ಎಲ್‌ಆರ್‌ಎ 2013, ಬೆಂಗಳೂರು, ದಿನಾಂಕ: 05ನೇ ಫೆಬ್ರವರಿ, 2014. 


ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ, 1961 ಕಲಂ 48ರ ಉಪ ಕಲಂ (1) ರಿಂದ (3)ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ ಕೆಳಕಂಡ 
ಭೂ ನ್ಯಾಯ ಮಂಡಳಿಗೆ ಈ ಹಿಂದೆ ಮಾಡಿದ್ದ ಎಲ್ಲಾ ಅಧಿಕಾರೇತರ ಸದಸ್ಯರ ನಾಮ ನಿರ್ದೇಶನಗಳನ್ನು ರದ್ದುಪಡಿಸಿ, ಅವರ ಬದಲಿಗೆ ಈ ಕೆಳಕಂಡವರನ್ನು 
ಅಧಿಕಾರೇತರ ಸದಸ್ಯರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮ ನಿರ್ದೇಶನ ಮಾಡಿ ಸದರಿ ಭೂ ನ್ಯಾಯ 
ಮಂಡಳಿಗಳನ್ನು ರಚಿಸಿ ಆದೇಶ ಹೊರಡಿಸಿದೆ. 


ಭೂ ನ್ಯಾಯ ಮಂಡಳಿಯ ಹೆಸರು ಅಧಿಕಾರೇತರ ಸದಸ್ಯರ ಹೆಸರು ಮತ್ತು ವಿಳಾಸ 








ರಾಮನಗರ ಜಿಲ್ಲೆ ಕನಕಪುರ ತಾಲ್ಲೂಕು. | ] ಶ್ರೀ ಕೃಷ್ಣಪ್ಪ ಬಿನ್‌ ಚಿಕ್ಕವೆಂಕಟೇಗೌಡ 
ಅಳ್ಳಿಮಾರನಹಳ್ಳಿ ಕಸಬಾ ಹೋಬಳಿ ಕನಕಪುರ ತಾಲ್ಲೂಕು, 
ರಾಮನಗರ ಜಿಲ್ಲೆ. 
2.ಶ್ರೀ ವರದರಾಜು ಬಿನ್‌ ವರದೇಗೌಡ 
ನರಿಪುರ, ಮರಳವಾಡಿ ಹೋಬಳಿ, ಕನಕಪುರ ತಾಲ್ಲೂಕು. 
3.ಶ್ರೀ ಪುಟ್ಟಸ್ವಾಮಿಗೌಡ ಬಿನ್‌ ಚನ್ನೇಗೌಡ 
ಹೂಕು೦ದ, ಉಯ್ಯಂಬಳ್ಳಿ ಹೋಬಳಿ, ಕನಕಪುರ ತಾಲ್ಲೂಕು. 
4.ಶ್ರೀ ವೆ೦ಂಕಟಮುತ್ತಯ್ಯ ಬಿನ್‌ ಮುತ್ತರಾಯಿ, 
ಅರಕೆರೆ, ಕೋಡಿಹಳ್ಳಿ ಹೋಬಳಿ, ಕನಕಪುರ ತಾಲ್ಲೂಕು. (ಮೀಸಲಾತಿ). 














ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ.ಎಂ.ದಾಕ್ಷಾ ಯಣಮ್ಮ, 
೧.೧. 88 ಸರ್ಕಾರದ ಅಧೀನ ಕಾರ್ಯದರ್ಶಿ, 
5.೦.15 ಕಂದಾಯ ಇಲಾಖೆ (ಭೂ ಸುಧಾರಣೆ). 


ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆರ್‌ಡಿ 04 ಎಲ್‌ಜಿಸಿ 2014, ಬೆ೦ಗಳೂರು, ದಿನಾಂಕ: 30ನೇ ಜನವರಿ, 2014. 
ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ, 1964 ಸಬ್‌ ಸೆಕ್ಟನ್‌ (1) ಸೆಕ್ಟನ್‌ 94-ಎ ರನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ 
ಸರ್ಕಾರವು ಹೊಸದುರ್ಗ ವಿಧಾನಸಭಾ ಕ್ಷೇತ್ರದ ಬಗರ್‌ ಹುಕುಂ ಸಾಗುವಳಿ ಸಕ್ರಮೀಕರಣ ಸಮಿತಿಯನ್ನು ಈ ಕೆಳಕಂಡ ಅಧಿಕಾರಿ ಹಾಗೂ ಅಧಿಕಾರೇತರ 
ಸದಸ್ಯರನ್ನೊಳಗೊಂಡಂತೆ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಪುನರ್‌ ರಚಿಸಿ ಆದೇಶಿಸಿದೆ. 

















ಕ್ರ. ಸಂ. | ವಿಧಾನಸಭಾ ಕ್ಷೇತ್ರ ಸದಸ್ಯರು 
I. ಹೊಸದುರ್ಗ 1. ಶ್ರೀ ಬಿ.ಜಿ. ಗೋವಿಂದಪ್ಪ, ಶಾಸಕರು, ಹೊಸದುರ್ಗ ಅಧ್ಯಕ್ಷರು 
ವಿಧಾನ ಸಭಾ ಕ್ಷೇತ್ರ. 
2. ಶ್ರೀ ರುದ್ರಪ್ಪ ಬಿನ್‌ ಕರಿಯಪ್ಪ, ಸದಸ್ಯರು (ಸಾಮಾನ್ಯ) 
ಬಾಲೇನಹಳ್ಳಿ. 














ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ಓ, ೨೦೧೪ ೩೧೫ 








3. ಶ್ರೀ ಎಸ್‌. ರಂಗನಾಥ್‌ ಬಿನ್‌ ಸೂರಪ್ಪ, ಸದಸ್ಯರು (ಪ.ಜಾತಿ) 
ಶ್ರೀರಾಂಪುರ. 





4. ಶ್ರೀಮತಿ ಕೆ.ಎಸ್‌.ದೇವಮ್ಮ ಕೋಂ ಎಂ.ಸಿ.ರಮೇಶ್‌, ಸದಸ್ಯರು (ಮಹಿಳೆ) 
ಮಧುರೆ. 


1 





5.ತಹಶೀಲ್ದಾರ್‌, ಹೊಸದುರ್ಗ ತಾಲ್ಲೂಕು, ಚಿತ್ರದುರ್ಗ ಸದಸ್ಯ ಕಾರ್ಯದರ್ಶಿ 
ಜಿಲ್ಲೆ. ಹೊಸದುರ್ಗ ವಿಧಾನಸಭಾ ಕ್ಷೇತ್ರ. 




















ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಹೆಚ್‌.ಜೆ.ಲಕ್ಷ್ಮೀನಾರಾಯಣ, 
P.R. 90 ಸರ್ಕಾರದ ಅಧೀನ ಕಾರ್ಯದರ್ಶಿ, 
S.C. 25 ಕಂದಾಯ ಇಲಾಖೆ (ಭೂ ಮಂಜೂರಾತಿ-3). 


ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆರ್‌ಡಿ 28 ಎಲ್‌ಜಿಆರ್‌ 2013, ಬೆಂಗಳೂರು, ದಿನಾಂಕ: 30ನೇ ಜನವರಿ, 2014. 


ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ, 1964, ಸಬ್‌ ಸೆಕ್ಷನ್‌ (1) 94-ಎ ರನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ 
ಸರ್ಕಾರವು ಕೊಪ್ಪಳ ಜಿಲ್ಲೆ. ಕುಷ್ಟಗಿ ವಿಧಾನಸಭಾ ಕ್ಷೇತ್ರಕ್ಕೆ ಬಗರ್‌ ಹುಕು೦ ಸಾಗುವಳಿ ಸಕ್ರಮೀಕರಣ ಸಮಿತಿಯನ್ನು ಅಧಿಕಾರಿ ಹಾಗೂ ಅಧಿಕಾರೇತರ 
ಸದಸ್ಯರನ್ನೊಳಗೊಂಡಂತೆ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಪುನರ್‌ ರಚಿಸಿ ಆದೇಶಿಸಿದೆ.. 






































ಕ್ರ.ಸಂ. | ವಿಧಾನಸಭಾ ಕ್ಷೇತ್ರ ಸದಸ್ಯರು 
1 ಕುಷ್ಟಗಿ 1. ಶ್ರೀ ದೊಡ್ಡನಗೌಡ ಹನುಮಗೌಡ ಪಾಟೀಲ್‌, ಅಧ್ಯಕ್ಷರು 
ಶಾಸಕರು, ಕುಷ್ಟಗಿ ವಿಧಾನ ಸಭಾ ಕ್ಷೇತ್ರ. 
2. ಶ್ರೀ ಕೇದಾರನಾಥ ಬಿನ್‌ ಶರಬಣ್ಣ ಸದಸ್ಯರು (ಸಾಮಾನ್ಯ) 
ತುರಕಾಣಿ ಸಾ:ಕುಷ್ಣಗಿ. 
3. ಶ್ರೀ ಶರಣಪ್ಪ ಯಮನಪ್ಪ ಬುಕನಹಟ್ಟಿ ಸದಸ್ಯರು (ಪ.ಪಂಗಡ) 
ಸಾ:ಯಲಬುರ್ತಿ. 
4. ಶ್ರೀಮತಿ ಕಲ್ಯಾಣಮ್ಮ ಕೋಂ ವೀರಯ್ಯ ಹಿರೇಮಠ, ಸದಸ್ಯರು (ಮಹಿಳೆ) 
ಸಾ:ಹನುಮಸಾಗರ. 
5. ತಹಶೀಲ್ದಾರರು, ಕುಷ್ಟಗಿ ತಾಲ್ಲೂಕು, ಕೊಪ್ಪಳ ಜಿಲ್ಲೆ. ಸದಸ್ಯ ಕಾರ್ಯದರ್ಶಿ 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌.ಜೆ.ಲಕ್ಷ್ಮೀನಾರಾಯಣ, 
೧.೧. 91 ಸರ್ಕಾರದ ಅಧೀನ ಕಾರ್ಯದರ್ಶಿ, 
5.೦.25 ಕಂದಾಯ ಇಲಾಖೆ (ಭೂ ಮಂಜೂರಾತಿ-3). 


ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಂಇ 256 ಎಲ್‌ಆರ್‌ಎ 2013, ಬೆಂಗಳೂರು, ದಿನಾಂಕ: 28ನೇ ಜನವರಿ, 2014. 


ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ. 1961ರ ಕಲಂ 48ರ ಉಪಕಲ೦ (1) ರಿಂದ (3)ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ 
ಈ ಕೆಳಕಂಡ ಭೂ ನ್ಯಾಯ ಮಂಡಳಿಗೆ ಈ ಹಿಂದೆ ಮಾಡಿದ್ದ ಎಲ್ಲಾ ಅಧಿಕಾರೇತರ ಸದಸ್ಯರ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಅವರ ಬದಲಿಗೆ 
ಈ ಕೆಳಕಂಡವರನ್ನು ಅಧಿಕಾರೇತರ ಸದಸ್ಯರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿ ಸದರಿ 
ಭೂ ನ್ಯಾಯ ಮಂಡಳಿಗಳನ್ನು ರಚಿಸಿ ಆದೇಶ ಹೊರಡಿಸಿದೆ. 








ಭೂ ನ್ಯಾಯ ಮಂಡಳಿಯ ಹೆಸರು ಅಧಿಕಾರೇತರ ಸದಸ್ಯರ ಹೆಸರು ಮತ್ತು ವಿಳಾಸ 
ಬೆಂಗಳೂರು ಜಿಲ್ಲೆ 1. ಶ್ರೀ ವಿಜಯಕುಮಾರ್‌ ಬಿನ್‌ ಚಿಕ್ಕ ಗುಡ್ಡಯ್ಯ 
ಬೆಂಗಳೂರು ದಕ್ಷಿಣ ತಾಲ್ಲೂಕು. ನಂ.258, 2ನೇ ಬ್ಲಾಕ್‌ ಸೋಮನಹಳ್ಳಿ, ಬೆ೦ಗಳೂರು-82. 


2. ಶ್ರೀಮತಿ ಉಮಾದೇವಿ, 
ನಂ.10, ಗೋಪಾಲಕೃಷ್ಣ ನಗರ, ಸುಬ್ರಹ್ಮಣ್ಯಪುರ ಅಂಚೆ, 
ಬೆಂಗಳೂರು-61. 














೩೧೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೬, ೨೦೧೪ ಭಾಗ ೪ಎ 








ಭೂ ನ್ಯಾಯ ಮಂಡಳಿಯ ಹೆಸರು ಅಧಿಕಾರೇತರ ಸದಸ್ಯರ ಹೆಸರು ಮತ್ತು ವಿಳಾಸ 





3. ಶ್ರೀ ಜೆ.ಸಿ.ಬಿ. ಬಾಬು ಬಿನ್‌ ಚೌಡಪ್ಪ, 
ಕರಿಯಪ್ಪನಹಳ್ಳಿ, ಬನ್ನೇರುಘಟ್ಟ ಅಂಚೆ, ಆನೇಕಲ್‌ ತಾಲ್ಲೂಕು. 
4. ಶ್ರೀ ಕೆ.ಎಂ.ಗೋಪಾಲಕೃಷ್ಣ ಬಿನ್‌ ಕೆ.ಸಿ.ಮುನಿಮಾರಯ್ಯ, 


ನಂ.101, ಕುಂಬಳಗೋಡು, ಭಜನಾಮಂಡಳಿ ರಸ್ತೆ 
ಬೆಂಗಳೂರು-74 (ಮೀಸಲಾತಿ). 














ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ.ಎಂ.ದಾಕ್ಷಾ ಯಣಮ್ಮ, 
P.R. 92 ಸರ್ಕಾರದ ಅಧೀನ ಕಾರ್ಯದರ್ಶಿ, 
5.0.15 ಕಂದಾಯ ಇಲಾಖೆ (ಭೂ ಸುಧಾರಣೆ). 


ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಂಇ 329 ಎಲ್‌ಆರ್‌ಎ 2013, ಬೆಂಗಳೂರು, ದಿನಾಂಕ: 28ನೇ ಜನವರಿ, 2014. 


ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ. 1961ರ ಕಲಂ 48ರ ಉಪಕಲಂ (1) ರಿಂದ (3)ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ 
ಈ ಕೆಳಕಂಡ ಭೂ ನ್ಯಾಯ ಮಂಡಳಿಗೆ ಈ ಹಿಂದೆ ಮಾಡಿದ್ದ ಎಲ್ಲಾ ಅಧಿಕಾರೇತರ ಸದಸ್ಯರ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಅವರ ಬದಲಿಗೆ 
ಈ ಕೆಳಕಂಡವರನ್ನು ಅಧಿಕಾರೇತರ ಸದಸ್ಯರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿ ಸದರಿ 
ಭೂ ನ್ಯಾಯ ಮಂಡಳಿಗಳನ್ನು ರಚಿಸಿ ಆದೇಶ ಹೊರಡಿಸಿದೆ. 








ಭೂ ನ್ಯಾಯ ಮಂಡಳಿಯ ಹೆಸರು ಅಧಿಕಾರೇತರ ಸದಸ್ಯರ ಹೆಸರು ಮತ್ತು ವಿಳಾಸ 
ದಕ್ಷಿಣ ಕನ್ನಡ ಜಿಲ್ಲ 1. ಶ್ರೀ ಸಿಲ್ವಯಾ ಡಿ ಸೋಜಾ, ಶಾಲೋಮ್‌ ಬಾಸೆಲ್‌ ಮಿಷನ್‌ 
ಪುತ್ತೂರು ತಾಲ್ಲೂಕು. ಕಾಂಪೌಂಡು, ನೆಹರೂ ನಗರ, ಪುತ್ತೂರು ದ.ಕ.ಜಿಲ್ಲೆ (ಮಹಿಳೆ). 


2. ಶ್ರೀ ಶೀನಪ್ಪ ಗೌಡ ಬೈತಡ್ಕ ಬಿನ್‌ ಹೊನ್ನಪ್ಪ ಗೌಡ, ಕ್ಯಾಮಣ ವಿಲೇಜ್‌, 
ಕುಣಿಯೂರು ಅಂಚೆ, ಪುತ್ತೂರು ತಾಲ್ಲೂಕು, ದ.ಕ.ಜಿಲ್ಲೆ. 

3. ಶ್ರೀ ಪುರುಷೋತ್ತಮ ರೈ ಬೂಡಿಯಾರ್‌ ಹೌಸ್‌ ಬಿನ್‌ ಸುಬ್ಬಣ್ಣ ರೈ 
ಕುರಿಯ ಅಂಚೆ, ಪುತ್ತೂರು ತಾಲ್ಲೂಕು, ದ.ಕ.ಜಿಲ್ಲೆ. 

4. ಶ್ರೀ ರಾಮ ಮೇನಾಲ ಬಿನ್‌ ಯಂ.ನಾಯ್ಕ, ಮಾಡದ ಗುಡ್ಡೆ ಮನೆ, 
ಈಶ್ವರ ಮಂಗಲ ಅಂಚೆ, ನೆಟ್ಟಣಿಗೆ, ಮೂಡ್ನೂರು ಗ್ರಾಮ ಪುತ್ತೂರು, 
ದಕ್ಷಿಣ ಕನ್ನಡ ಜಿಲ್ಲೆ (ಮೀಸಲಾತಿ). 














ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ.ಎಂ.ದಾಕ್ಷಾ ಯಣಮ್ಮ, 
೧.೧.93 ಸರ್ಕಾರದ ಅಧೀನ ಕಾರ್ಯದರ್ಶಿ, 
5.೦.15 ಕಂದಾಯ ಇಲಾಖೆ (ಭೂ ಸುಧಾರಣೆ). 


ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆರ್‌ಡಿ 90 ಎಲ್‌ಜಿಟಿ 2013, ಬೆಂಗಳೂರು, ದಿನಾಂಕ: 30ನೇ ಜನವರಿ, 2014. 
ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ, 1964, ಸಬ್‌ ಸೆಕ್ಷನ್‌ (1) ಸೆಕ್ಷನ್‌ 94-ಎರನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ 
ಸರ್ಕಾರವು ಮಧುಗಿರಿ ವಿಧಾನಸಭಾ ಕ್ಷೇತದ ಬಗರ್‌ ಹುಕುಂ ಸಾಗುವಳಿ ಸಕ್ರಮೀಕರಣ ಸಮಿತಿಯನ್ನು ಈ ಕೆಳಕಂಡ ಅಧಿಕಾರಿ ಹಾಗೂ ಅಧಿಕಾರೇತರ 
ಸದಸ್ಯರನ್ನೊಳಗೊಂಡಂತೆ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಪುನರ್‌ ರಚಿಸಿ ಆದೇಶಿಸಿದೆ. 





ಕ್ರ. ಸಂ. | ವಿಧಾನಸಭಾ ಕ್ಷೇತ್ರ ಸದಸ್ಯರು 
ಸ್ಟ ಮಧುಗಿರಿ 1. ಶ್ರೀ ಕೆ.ಎನ್‌. ರಾಜಣ್ಣ, ಅಧ್ಯಕ್ಷರು 


ಶಾಸಕರು, ಮಧುಗಿರಿ ವಿಧಾನ ಸಭಾ ಕ್ಷೇತ್ರ. 








2. ಶ್ರೀ ಎಂ.ಎಸ್‌.ಮಲ್ಲಿಕಾರ್ಜುನಯ್ಯ ಬಿನ್‌ ಲೇ ಸಿದ್ದೇಗೌಡ, ಸದಸ್ಯರು 
ಮಿಡಿಗೇಶಿ, ಮಧುಗಿರಿ ತಾಲ್ಲೂಕು. (ಸಾಮಾನ್ಯ) 




















ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ಓ, ೨೦೧೪ ೩೧೭ 



































ಕ್ರ ಸಂ. | ವಿಧಾನಸಭಾ ಕ್ಷೇತ್ರ ಸದಸ್ಯರು 
3. ಶ್ರೀ ಸಿದ್ದಗಂಗಯ್ಯ ಬಿನ್‌ ಪುಟ್ಟಯ್ಯ, ಸದಸ್ಯರು 
ಸಿಡದರಗಲ್ಲು, ದೊಡ್ಡೇರಿ ಹೋಬಳಿ. (ಪ.ಜಾತಿ) 
4. ಶ್ರೀಮತಿ ಇಂದಿರಮ್ಮ ಕೋಂ ದೇನಾನಾಯ್ಕ, ಸದಸ್ಯರು 
ತಿಪ್ಪಾಪುರ, ಐ.ಡಿ.ಹಳ್ಳಿ ಹೋಬಳಿ. (ಮಹಿಳೆ) 
5. ತಹಶೀಲ್ದಾರ್‌, ಮಧುಗಿರಿ ತಾಲ್ಲೂಕು, ತುಮಕೂರು ಜಿಲ್ಲೆ. ಸದಸ್ಯ-ಕಾರ್ಯದರ್ಶಿ 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌.ಜೆ.ಲಕ್ಷ್ಮೀನಾರಾಯಣ, 
P.R. 94 ಸರ್ಕಾರದ ಅಧೀನ ಕಾರ್ಯದರ್ಶಿ, 
5.0.25 ಕಂದಾಯ ಇಲಾಖೆ (ಭೂ ಮಂಜೂರಾತಿ-3). 


WATER RESOURCES SECRETARIAT 
NOTIFICATION 
No. WRD 111 MTP 2013, Bangalore, dated: 04-01-2014. 


In exercise of the powers conferred under Section - 4(a) of the Karnataka Transparency in Public Procurement Act, 1999 and as 
per clarification contained vide Circular No. PWD 381 FC-3/2006, dated:10-11-2006, the restoration work of the Bonga (Breached 
portion) at the IP side of Left Bank Canal of Hirehalla Project, at Km 10.54 having occurred on 22-09-2013 under the jurisdiction of 
Hirehalla project Sub-division, Kinnal is hereby declared and notified as an emergent work and thus exempting it from the provisions of 
Karnataka Transparency in Public Procurement Act, 1999. 


By Order and in the name of the Governor of Karnataka, 


P.R. 95 C.SRINIVASULU, 
S.C. 25 Under Secretary to Government (Tech-1) 
6 Water Resources Department. 
LABOUR SECRETARIAT 
NOTIFICATION 


No. LD 53 LET 2013, Bangalore, dated: 25-01-2014. 


In exercise of the powers conferred under Section 14 of the Industrial Employment (Standing Orders) Act, 1946, the 
Government hereby exempts IT/ITES/Startups/Animation/Gaming/Computer Graphics/ Telecom/ BPO/KPO/other knowledge based 
industries from the applicability of Industrial Employment (Standing Orders) Act, 1946 (Central Act of 1946), for a period of Five (5) 
years from the date of publication of this Notification in the Official Gazette. 


The above IT/ITES/Startups/Animation/Gaming/Computer Graphics/ Telecom/ BPO/KPO/other knowledge based industries 
establishments are exempted from the application of various provisions of the Industrial Employment (Standing Orders) Act, 1946, 
subject to the following conditions; 


|. Each IT/ITES/Startups/Animation/Gaming/Computer Graphics/ Telecom/ BPO/KPO/other knowledge based industries 
establishment shall constitute Internal Committee as per the Sexual Harassment of Women at Workplace (Prevention, 
Prohibition and Redressal) Act, 2013 and Rules framed thereunder. 

Il. Each IT/ITES/Startups/Animation/Gaming/Computer Graphics/ Telecom/ BPO/KPO/other knowledge based industries 
establishment shall constitute a Grievance Redressal Committee (GRC) consisting of equal number of persons 
representing employer and employees, to address any complaint / grievances of any of the employee. The GRC shall be 
empowered to handle all types of complaints / grievances of employee within a reasonable timeframe. 

Ill. Each IT/ITES/Startups/Animation/Gaming/Computer Graphics/ Telecom/ BPO/KPO/other knowledge based industries 
establishment shall Intimate Information, about the cases of disciplinary action like suspension, discharge, termination, 
demotion, dismissal etc. of its employees to the Jurisdictional Deputy Labour Commissioner and Commissioner of Labour 
in Karnataka. 

IV. Any information regarding service conditions of the employees of any IT/ITES/Startups/Animation/Gaming/Computer 
Graphics/ Telecom/ BPO/KPO/other knowledge based industries establishment sought by the Jurisdictional Deputy Labour 
Commissioner or Commissioner of Labour in Karnataka shall be promptly and fully submitted by every employer within the 
reasonable timeframe fixed by the authority. 

By Order and in the name of the Governor of Karnataka, 
P.R. 96 P.NAGARATHNAMMA, 
S.C. 200 Under Secretary to Government, 
Labour Department. 


೩೧೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೬, ೨೦೧೪ ಭಾಗ ೪ಎ 





ಕಾರ್ಮಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಾಇ 223 ಎಲ್‌ಡಬ್ಲ್ಯೂಎ 2013, ಬೆ೦ಗಳೂರು, ದಿನಾಂಕ: 04ನೇ ಫೆಬ್ರವರಿ, 2014. 


ಕೈಗಾರಿಕಾ ವಿವಾದಗಳ ಅಧಿನಿಯಮ 1947ರ (ಕೇಂದ್ರಾಧಿನಿಯಮ 1947ರ ಸಂಖ್ಯೆ14) ಕಲಂ 2 ಖಂಡ (ಎನ್‌) ಉಪಖಂಡ (6)ರ ಮೇರೆಗೆ 
"ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ" ಯನ್ನು ಅಧಿಸೂಚನೆ ಸಂಖ್ಯೆ: ಕಾಇ 87 ಎಲ್‌ಡಬ್ಲ್ಯೂಎ 2013, ದಿನಾಂಕ: 22-07-2013ರಲ್ಲಿ ಸಾರ್ವಜನಿಕ 
ಉಪಯುಕ್ತ ಸೇವೆ ಎಂಬುದಾಗಿ ದಿನಾಂಕ: 08-06-2013ರಿಂದ ಮುಂದಿನ 6 ತಿಂಗಳ ಅವಧಿಯವರೆಗೆ ಜಾರಿಯಲ್ಲಿರುವಂತೆ ಘೋಷಿಸಲಾಗಿತ್ತು. 


ಸಾರ್ವಜನಿಕ ಹಿತದೃಷ್ಟಿಯಿಂದ ಸದರಿ ಅವಧಿಯನ್ನು ಮುಂದಿನ 6 ತಿಂಗಳ ಅವಧಿಗೆ ವಿಸ್ತರಿಸಲು ಸರ್ಕಾರವು ಪರಿಗಣಿಸಿದೆ. ಆದುದರಿಂದ, 
ಕೈಗಾರಿಕಾ ವಿವಾದಗಳ ಅಧಿನಿಯಮ 1947ರ (ಕೇಂದ್ರಾಧಿನಿಯಮ 1947ರ ಸಂಖ್ಯೆ14) ಕಲಂ 2 ಖಂಡ (ಎನ್‌) ಉಪಖಂಡ (6)ರ ಮೇರೆಗೆ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ "ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ" ಯನ್ನು ಸಾರ್ವಜನಿಕ ಉಪಯುಕ್ತ ಸೇವೆ ಎಂಬುದಾಗಿ ದಿನಾಂಕ: 08-12-2013ರಿ೦ದ 
ಜಾರಿಗೆ ಬರುವಂತೆ ಮುಂದಿನ 6 ತಿಂಗಳ ಅವಧಿಯವರೆಗೆ ವಿಸ್ತರಿಸಿ ಘೋಷಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಪ್ರಭುದೇವ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
೧.೧, 97 ಕಾರ್ಮಿಕ ಇಲಾಖೆ. 
ಕಾರ್ಮಿಕ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ಕಾಜ 10 ಎಲ್‌ಡಬ್ಲ್ಯೂಎ 2014, ಬೆಂಗಳೂರು, ದಿನಾಂಕ: 27ನೇ ಜನವರಿ, 2014. 


ಕೈಗಾರಿಕಾ ವಿವಾದಗಳ ಅಧಿನಿಯಮ 1947ರ (ಕೇಂದ್ರಾಧಿನಿಯಮ 1947ರ ಸಂಖ್ಯೆ14) ಕಲಂ 2 ಖಂಡ (ಎನ್‌) ಉಪಖಂಡ (6)ರ ಮೇರೆಗೆ 
"ಅಂಡಸ್ಟ್ರಿ ಜನರೇಟಿಂಗ್‌ ಪವರ್‌" ಉದ್ಯಮವನ್ನು ಅಧಿಸೂಚನೆ ಸಂಖ್ಯೆ: ಕಾಇ 80 ಎಲ್‌ಡಬ್ಲ್ಯೂಎ 2013. ದಿನಾಂಕ: 22-07-2013ರಲ್ಲಿ ಸಾರ್ವಜನಿಕ 
ಉಪಯುಕ್ತ ಸೇವೆ ಎಂಬುದಾಗಿ ದಿನಾಂಕ: 03-07-2013ರಿ೦ದ ಮುಂದಿನ 6 ತಿಂಗಳ ಅವಧಿಯವರೆಗೆ ಜಾರಿಯಲ್ಲಿರುವಂತೆ ಘೋಷಿಸಲಾಗಿತ್ತು. 

ಸಾರ್ವಜನಿಕ ಹಿತದೃಷ್ಟಿಯಿಂದ ಸದರಿ ಅವಧಿಯನ್ನು ಮುಂದಿನ 6 ತಿಂಗಳ ಅವಧಿಗೆ ವಿಸ್ತರಿಸಲು ಸರ್ಕಾರವು ಪರಿಗಣಿಸಿದೆ. ಆದುದರಿಂದ, 
ಕೈಗಾರಿಕಾ ವಿವಾದಗಳ ಅಧಿನಿಯಮ 1947ರ (ಕೇಂದ್ರಾಧಿನಿಯಮ 1947ರ ಸಂಖ್ಯೆ: 14) ಕಲಂ 2 ಖಂಡ (ಎನ್‌) ಉಪಖಂಡ (6)ರ ಮೇರೆಗೆ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ "ಇಂಡಸ್ಟ್ರಿ ಜನರೇಟಿಂಗ್‌ ಪವರ್‌" ಉದ್ಯಮವನ್ನು ಸಾರ್ವಜನಿಕ ಉಪಯುಕ್ತ ಸೇವೆ ಎಂಬುದಾಗಿ 
ದಿನಾಂಕ: 03-01-2014ರಿ೦ದ ಮುಂದಿನ 6 ತಿ೦ಗಳ ಅವಧಿಯವರೆಗೆ ಜಾರಿಯಲ್ಲಿರುವಂತೆ ವಿಸ್ತರಿಸಿ ಘೋಷಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಪ್ರಭುದೇವ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
೧.೧, 99 ಕಾರ್ಮಿಕ ಇಲಾಖೆ. 
ಕಾರ್ಮಿಕ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ಕಾಇ 1 ಎಲ್‌ಡಬ್ಲ್ಯೂಎ 2014, ಬೆಂಗಳೂರು, ದಿನಾಂಕ: 27ನೇ ಜನವರಿ, 2014. 
ಕೆ 


ಕೈಗಾರಿಕಾ ವಿವಾದಗಳ ಅಧಿನಿಯಮ 1947ರ (ಕೇಂದ್ರಾಧಿನಿಯಮ 1947ರ ಸಂಖ್ಯೆ14) ಕಲಂ 2 ಖಂಡ (ಎನ್‌) ಉಪಖಂಡ (6)ರ ಮೇರೆಗೆ 
"ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯನ್ನು ಅಧಿಸೂಚನೆ ಸಂಖ್ಯೆ: ಕಾಇ 8 ಎಲ್‌ಡಬ್ರ್ಯೂಎ 2013, ದಿನಾಂಕ: 22-07-2013ರಲ್ಲಿ ಸಾರ್ವಜನಿಕ 
ಉಪಯುಕ್ತ ಸೇವೆ ಎಂಬುದಾಗಿ ದಿನಾಂಕ: 15-06-2013ರಿ೦ದ ಮುಂದಿನ 6 ತಿಂಗಳ ಅವಧಿಯವರೆಗೆ ಜಾರಿಯಲ್ಲಿರುವಂತೆ ಘೋಷಿಸಲಾಗಿತ್ತು. 


ಸಾರ್ವಜನಿಕ ಹಿತದೃಷ್ಟಿಯಿಂದ ಸದರಿ ಅವಧಿಯನ್ನು ಮುಂದಿನ 6 ತಿಂಗಳ ಅವಧಿಗೆ ವಿಸ್ತರಿಸಲು ಸರ್ಕಾರವು ಪರಿಗಣಿಸಿದೆ. ಆದುದರಿಂದ, 
ಕೈಗಾರಿಕಾ ವಿವಾದಗಳ ಅಧಿನಿಯಮ 1947 (ಕೇಂದ್ರಾಧಿನಿಯಮ 1947ರ ಸಂಖ್ಯೆ: 14) ಕಲಂ 2 ಖಂಡ (ಎನ್‌) ಉಪಖಂಡ (6)ರ ಮೇರೆಗೆ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ "ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯನ್ನು ಸಾರ್ವಜನಿಕ ಉಪಯುಕ್ತ ಸೇವೆ ಎಂಬುದಾಗಿ ದಿನಾಂಕ: 15-12-2013ರಿಂದ 
ಜಾರಿಗೆ ಬರುವಂತೆ ಮುಂದಿನ 6 ತಿಂಗಳ ಅವಧಿಯವರೆಗೆ ವಿಸ್ತರಿಸಿ ಘೋಷಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪ್ರಭುದೇವ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
೧.೧. 100 ಕಾರ್ಮಿಕ ಇಲಾಖೆ. 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ಓ, ೨೦೧೪ ೩೧೯ 





ಶಿಕ್ಷ. ಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಇಡಿ 296 ಪಿಟಿಐ 2013, ಬೆ೦ಗಳೂರು, ದಿನಾಂಕ : 18-02-2014 

ಲೋಕ ಶಿಕ್ಷಣ ನಿರ್ದೇಶನಾಲಯದ ದಿನಗೂಲಿ ನೌಕರರ ಮಾಹಿತಿಯನ್ನು ಸರ್ಕಾರದ ಸುತ್ತೋಲೆ ಸಂಖ್ಯೆ : ಸಿಆಸುಇ 44 ಸೇಸ್ಥಅ 2013, ದಿನಾ೦ಕ: 10-05-2013ರನ್ವಯ ನಿಗಧಿಪಡಿಸಿರುವ ಅನುಬ೦ಧ-1ರಲ್ಲಿ ಭರ್ತಿ 
ಮಾಡಲಾಗಿದೆ. ಕರ್ನಾಟಕ ದಿನಗೂಲಿ ನೌಕರರ ಕ್ಷೇಮಾಭಿವೃದ್ಧಿ ಅಧಿನಿಯಮ 2012ನ್ನು ಅನುಷ್ಠಾನಗೊಳಿಸುವ ಬಗ್ಗೆ ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರು ಅನುಮೋದನೆ ನೀಡಿರುತ್ತಾರೆ. ಅದರಂತೆ ಪ್ರಕಟಣೆಯನ್ನು 
ಹೊರಡಿಸುವುದು. 

ಮಲ್ಲಿಕಾರ್ಜುನ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಸಾಮಾನ್ಯ), 
(ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ) 











ಶಿಕ್ಷಣ ಇಲಾಖೆ. 
ಅನುಬಂಧ-1 
ದಿನಗೂಲಿ ಸೇವೆಗೆ 
ವರ್ಗ 
ನೇಮಕಗೊಂಡ ಒಟ್ಟು 
(ಸಾಮಾನ್ಯ/ ನ 
ಪ್ರಸ್ತುತ ಹುದ್ದೆ ಹಾಗೂ ದಿನಗೂಲಿ 
ಹಿಂದುಳಿದ ದಿನಗೂಲಿ ದಿನಗೂಲಿ ಸೇವೆಗೆ ಸೇರುವ ಈ ಲ್ಲ ಪ್ರಸ್ತುತ 
ಹ ವಿದ್ಯಾರ್ಹತೆ ವೃಂದ (ಸದರಿ ದಿನಗೂಲಿ ಸೇವೆಗೆ ಸೇವೆ ಪ್ರಸ್ತುತ ದಿನಗೂಲಿ ಸೇವೆ- 
3. | ಅಭ್ಯರ್ಥಿಯ ಹೆಸರು ಹುಟ್ಟಿದ ವರ್ಗ/ ಸೇವೆಗೆ ವೇಳೆ ಅಭ್ಯರ್ಥಿಯ ನಿರ್ವಹಿಸುತ್ತಿರುವ 
ಹಾಗೂ ಹುದೆಗೆ ವೃಂದ 1 ತೆಗೆದುಕೊಳ್ಳಲು ಹೊರಡಿಸಿದ ಆದೇಶ (ಸೇವಾ ಯಲ್ಲಿರುವ ಬಗ್ಗೆ ಷರಾ 
ಸಂ ಶ್ರೀಮತಿ/ಶೀ ದಿನಾಂಕ ಪರಿಶಿಷ್ಟ ಸೇರಿದ ವಿದ್ಯಾರ್ಹತೆ ಮತ್ತು ಪಡೆದ ಭತ್ತ ಹುದೆ ಹಾಗೂ ೪ ಧ್ಯ ಗಿ 
ಸ್‌ ವ್‌ ಣ್‌ ಪಡೆದ ಮತ್ತು ನೇಮಕಾತಿ 6 ಹಾಗೂ ವೇತನ ವಿಚ್ಛಿನ್ನತೆ (ವೇತನ, ಅತರೆ-3) 
ಜಾತಿ/ ದಿನಾಂಕ ದಿನಾಂಕ ವೃಂದ ೪ 
ದಿನಾಂಕ ನಿಯಮದನ್ವಯ ಶಿ ವಿವರ 
ಪರಿಶಿಷ್ಟ ಈ 
ನಿಗಧಿಪಡಿಸಿದ ದೊಂದಿಗೆ) 
ಪಂಗಡ) 
ವಿದ್ಯಾರ್ಹತೆ) 
1 Z 3 4 5 6 7 8 9 10 11 12 
1. ವಿ.ಎಸ್‌. ಕೃತ್ತಿಕಾ 05-05-1964, ಸಾಮಾನ್ಯ | 08-11-1984 1. ಎಸ್‌.ಎಸ್‌.ಎಲ್‌.ಸಿ- ಕಂಪ್ಯೂಟರ್‌ | ಬೆರಳಚ್ಚುಗಾರರು | ಬೆರಳಚ್ಚುಗಾರರು | ಸಂಖ್ಯೆ: ಡಿಎಂಇ : ಇಎಸ್‌ಟಿ: 4: 29 ವರ್ಷ | ಸಂಖ್ಯೆ : ಡಿಎಂಇ : ಇಎಸ್‌ಟಿ : 
ಏಪ್ರಿಲ್‌ 1979 ಜ್ಞಾನ ಸಿ” ವೃಂದ 'ಸಿ' ವೃಂದ 84-85, ದಿನಾ೦ಕ: 28-09-1984ರ 5 ತಿಂಗಳು | 4 : 84-85, ದಿನಾಂಕ: 

2. ಆಂಗ್ಲ ಬೆರಳಚ್ಚು ಮೇರೆಗೆ ಜಿಲ್ಲಾ ವಯಸ್ಕರ 28-09-1984ರ ಮೇರೆಗೆ 
ಸೀನಿಯರ್‌ ತೇರ್ಗಡೆ ಶಿಕ್ಷಣಾಧಿಕಾರಿಗಳ ಕಛೇರಿ, ಶಿವಮೊಗ್ಗ ಜಿ.ವ.ಶಿ ಕಛೇರಿ, ಶಿವಮೊಗ್ಗ 
ನವೆಂಬರ್‌-1981 ಇವರ ಪತ್ರ ಸಂಖ್ಯೆ : ಡಿಎಇಒ : ಇಲ್ಲಿ ಮಂಜೂರಾದ ಖಾಲಿ 

ಇಎಸ್‌ಟಿ : ಎಪಿಟಿ-1 : 84-85, ಹುದೆಯಲ್ಲಿ ಕೆಲಸ 

3. ಕನ್ನಡ ಬೆರಳಚ್ಚು A 
ಸೀನಿಯರ್‌ ತೇರ್ಗಡೆ- ದಿನಾಂಕ : 08-11-1984 ವೇತನ ನಿರ್ವಹಿಸುತ್ತಿದ್ದಾರೆ. 
ಮೇ 1983 ರೂ. 7,231/- 

4. ಬಿ.ಎ. ಪದವಿ-1984 


















































R.N.l. No. KARBIL/2001/47147 POSTAL REGN. No. RNP/KA/BGS/2202/2014-16 
Licensed to post without prepayment WPP No. 297 
























































೩೨೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೬, ೨೦೧೪ ಭಾಗ ೪ಎ 
1 2 3 4 5 6 7 8 9 10 11 12 
೫ ಮೈನೋದ್ದೀನ್‌ 11-12 2ಬಿ 03-06- | 7ನೇ ತರಗತಿ ದಿನಾಂಕ : 7ನೇ ವಾಹನ ಚಾಲಕ ವಾಹನ ಚಾಲಕ ಸಂಖ್ಯೆ : ಜಿ.ವ.ಶಿ.ಆ/ಐ3/ಸಿಬ್ಬಂದಿ/ 26 ವರ್ಷ | ಸೇವೆಯಲ್ಲಿದ್ದಾರೆ ವೇತನ : 
ನಬೀಸಾಬ 1957 (ಮುಸಿಂ) 1985 10-04-1984 ತರಗತಿ ವೃಂದ "ಸಿ" ವೃಂದ "ಸಿ" | 85-86 ದಿನಾಂಕ : 03-06-1985 11 ರೂ. 7,542/- ಸೇವೆ 
ದಿನಾಂಕ : 7ನೇ ತರಗತಿ (ನೇಮಕ) ಮತ್ತು ಮಾನ್ಯ ನಿರ್ದೇಶಕರು, ತಿಂಗಳು | ತೃಪ್ತಿಕರವಾಗಿದ್ದು ಯಾವುದೇ 
10304 ವಯಸ್ಕರ ಶಿಕ್ಷಣ ನಿರ್ದೇಶನಾಲಯ, ರೀತಿಯ ನ್ಯಾಯಾಲಯದ 
1984 ಬೆ೦ಗಳೂರು ರವರ ಆದೇಶ ಸಂಖ್ಯೆ : ಪ್ರಕರಣಗಳು ಇಲ್ಲ 
ವಂ : ಡಿಎಇ/ಇಎಸ್‌ಟಿ-14/ 84-85, 
ದಿ: 05-07-1985ರ (ಅನುಮೋದನೆ) 
ವೇತನ : 504.00 
ಮಲ್ಲಿಕಾರ್ಜುನ 
PR. 132 ಸರ್ಕಾರದ ಅಧೀನ ಕಾರ್ಯದರ್ಶಿ (ಸಾಮಾನ್ಯ), 


(ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ) 


ಶಿಕ್ಷಣ ಇಲಾಖೆ. 





ಮುದ್ರಕರು ಹಾಗೂ ಪಕಾಶಕರು:- ಸೆಂಕಲನಾಧಿಕಾರಿಗಳು, ಕರ್ನಾಟಕೆ ರಾಜ್ಯಪತ್ರ, ಸರ್ಕಾರಿ ಕೇಂದ್ರೆ ಮುದ್ರಣಾಲಯೆ, ಬೆಂಗಳೊರು-59 





